ಶ್ರೀಮತಿ 


ಉದಯಪಷ್‌ರಘಫ MAG(3)NPP/210/2021-22 


ಕನ್ನಡ ತೈಮಾಸಿಕ 


UDAYASOURABHA Z- 


Kannada Quarterly ae 


ಉದಯಭಾನು ಕಲಾಸಂಘವು ರೋಟರಿ, ಬೆಂಗಳೂರು ದಕ್ಷಿಣ ಇವರ ಸಹಕಾರದೊಂದಿಗೆ 
ರಾಜೇಶ್ವರಿ ಸುನಿಲ್‌ ಅಧ್ಯಕ್ಷರಾಗಿದ್ದ ವರ್ಷದಿಂದ (2022-2023) ಹೊಲಿಗೆ ಕೌಶಲ್ಯ ತರಬೇತಿ ನಡೆಸುತ್ತಿದೆ. 
ಈಗಾಗಲೇ ಮೂರು ತಂಡಗಳು ಹೊಲಿಗೆ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ. 


ದಿನ 90 ನಿಮಿಷಗಳ ಕಾಲ ತರಬೇತಿ ನೀಡುವ ಈ ಸೇವೆಯಲ್ಲಿ ಬದುಕು ಕಟ್ಟಿಕೊಳ್ಳುವ ಭರ: 
ಮೊರತಿರುವುದು ಶ್ಲಾಘನೀಯ. 


p28 

py 

u 

a 

2 
wt 4 5 
F) 


[5 


ಖ್‌ 


ಬದ್ಧತೆಗೆ ಹೆಸರಾದ 


ಕವಿ, ಕಥೆಗಾರ, ಕಾದಂಬರಿಕಾರ, ನಾಟಕಕಾರ, 
ಅನುವಾದಕ, ವಿಮರ್ಶಕ, ಸಂಪಾದಕ, ಸಂಶೋಧಕ, 
ಹೋರಾಟಗಾರ, ಕನ್ನಡಪರ ಚಿಂತಕ, ಪ್ರಗತಿಪರ ಚಿಂತಕ 
ಇದೆಲ್ಲದಕ್ಕೂ ಮಿಗಿಲಾಗಿ ವಿದ್ಯಾರ್ಥಿಗಳ ನೆಚ್ಚಿನ ಗುರುಗಳಾದ 
ಪ್ರಧಾನ್‌ ವೆಂಕಪ್ಪಯ್ಯ ನಾರಾಯಣ ಅವರು ತುಮಕೂರು 
ಜಿಲ್ಲೆಯ ಕೊರಟಗೆರೆ ತಾಲ್ಲೂಕಿನ ಅಸ್ಥಿರಾಂಮುರದಲ್ಲಿ 
ಪ್ರಧಾನ್‌ ವೆಂಕಪ್ಪಯ್ಯ ಮತ್ತು ನರಸಮ್ಮ ಅವರ ಇದು ಜ: 


ಮಕ್ಕಳಲ್ಲಿ 3ನೆಯವರಾಗಿ ಸ್ವಾತಂತ್ರ್ಯಪ ಪೂರ್ವ 18-1 12 
19೫ರ ಜನಿಸಿದರು. ಇವರ ತಂದೆ ಊರಿನ 
ಶಾನುಭೋಗರಾಗಿದ್ದರೂ ಸಹ ಕೌಟುಂಬಿಕ ಕಾರಣದಿಂದ 


ಊರು ಬಿಟ್ಟು ಬೆಂಗಳೂರಿಗೆ ಬಂದರು. ಮೊದಲು ಮಾವಳ್ಳಿಯಲ್ಲಿ 
ಮನೆಮಾಡಿ ನಂತರ ಗವಿಪುರ ಗುಟ್ಟಹಳ್ಳಿಗೆ ಸ್ಥಳಾಂತರಿಸಿದರು. ಸರ್ಕಾರಿ 
ಮುದ್ರಣಾಲಯದಲ್ಲಿ ಕರಡು ತಿದ್ದುವ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದರು. 
ಆಗ ಪಿ.ವಿ.ಎನ್‌. ಅವರು ಗುಟ್ಟಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 
ಮೂರನೇ ತರಗತಿಯನ್ನು ಮುಗಿಸಿದರು. ನಂತರ ಇವರ ತಾಯಿಯ ತಂದೆ 
ಉದ್ಯೋಗದಿಂದ ನಿಷೃತ್ತರಾದ ಮೇಲೆ ಕೊಂಡೆತಿಮ್ಮಹಳ್ಳಿಗೆ ಕರೆದುಕೊಂಡು 
ಬಂದು. ಆಗ ತಾನೆ" ಹೊಸದಾಗಿ ಪ್ರಾರಂಭವಾಗಿದ್ದ ಸರ್ಕಾರಿ ಶಾಲೆಗೆ 
ಸೇರಿಸಿದರು. ಅಲ್ಲಿ ಎಂಟನೇ ತರಗತಿ ಪಾಸಾಗಿ ಮತ್ತೆ ಬೆಂಗಳೂರಿಗೇ 
ಬಂಧರು. ಆದರೆ ಕೊಂಡೆತಿಮ್ಮಹಳ್ಳಿಯ ಶಾಲೆಯ ಬಸಪ್ಪ ಮೇಷ್ಟು ಇವರ 
ಮೇಲೆ ಅಗಾಧ ಪರಿಣಾಮ ಬೀರಿದರು. ನ್ಯಾಷನಲ್‌ ಪೌಥೆರಾಲಯ್ಡಿ 9ನೇ 
ತರಗತಿಗೆ ಸೇರಿಕೊಂಡರು. ಪ್ರಥಮ ಶ್ರೇಣಿಯಲ್ಲಿ ಸ್‌.ಎಸ್‌.ಎಲ್‌.ಸಿ ಪಾಸ್‌ 
ಮಾಡಿ ಅಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಯುಸಿ ಮುಗಿಸಿದ ಮೇಲೆ ಕನ್ನಡದ 
ಮೇಲಿನ ಆಸಕ್ತಿಯಿಂದ ತುಮಕೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಬೆನಲ್ಲಿ 
ಕೆ.ಎಸ್‌.ಪಿ. ಇಚ್ಛಿತ ಕನ್ನಡ, ಸಮಾಜಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರ) ವಿಷಯವನ್ನು 
ತೆಗೆದುಕೊಂಡು ಬಿ.ಎ. ಪದವಿ ಗಳಿಸಿಕೆೊೆಡರು. ಅಲ್ಲಿ ನ.ಸಿ. ). ಮಹಾದೇವಪ್ಪ, 
ಜಿ.ಎಸ್‌. ಸಿದ್ಧಲಿಂಗಯ್ಯ, ದೊಡ್ಡವೀರಯ್ಯ, ವಿಶ್ವನಾಥ ಶೆಟ್ಟಿ, ಅಮೃತ ಮತ್ತು 
ವೈಕುಂಶರಾಜು ಅವರಂತಹ “ಗುರುಗಳಂದ ವಿದ್ಯಾಧ್ಯಾ ್ಯಾಸ ಮಾಡಿದರು. 
ವಿದ್ಯಾರ್ಥಿಯಾಗಿದ್ದಾಗಲೇ ಲೇಖನ ಬರೆದು ಸಿದ್ಧಲಿಂಗಯ್ಯನವರಿಗೆ 
ತೋರಿಸಿದಾಗ ಅವರು ಬಲ್ಲೊಗಸು ಎಂಬ ಉದ್ದಾರೆದ ನುಡಿಯನ್ನು 
ಬರೆದಿದ್ದರು. ಅಲ್ಲಿಂದ ಉತ್ತೇಜಿತರಾದ ಇವರು ಪುತಿನ. ಅವರ ಅಹಲ್ಯ 
ೇತ ನಾಟಕದ ಬಗೆಗೆ ಲೇಖಿನ ಬರೆದು ವಿಜಯವಾಣಿ ಪ. ತ್ರಿಕೆಗೆ ಕಳಿಸಿದರು. 
ಅದು ಪ್ರಕಟವಾಯಿತು. ನಂತರ ರಷ್ಯಾದ ಗಗನಯಾತ್ರೆ ರಿಗಗಾಂನ್‌ ಬಗ್ಗೆ 
ಒಂದು ಕವನ ಬರೆದರು. ಆ ಮೂಲಕ ಕವಿಯೂ ಆದರು. ವಿದ್ಯಾಭ್ಯಾಸ 
ಮುಂದುವರಿಸಿದ ಇವರು ಮೈಸೂರು ವಿ.ವಿ.ಯಿಂದ ಎಂ.ಎ. ಪದವಿಯನ್ನು 


ಪಡೆದರು. ಆಗ ವಿಭಾಗದಲ್ಲಿ ಪ್ರೊ ದೇ.ಜ.ಗೌ, ಎಲ್‌. ಬಸವರಾಜು, 
ಪರಮೇಶ್ವರ ಭಟ್ಟರು, ಚಿದಾನಂದಮೂರ್ತಿ ಅವರು, ಶಿವರುದ್ರಪ್ಪನವರು 
ಸರ್ವತೋಮುಖ 


ಆಹ್ವಾನಿತರಾಗಿ ಕರ್ತವ್ಯ ನಿರ್ವಹಿಸುತ್ತಾ ವಿದ್ಯಾರ್ಥಿಗಳ 
ಬೆಳವಣಿಗೆಗೆ ಟೊಂಕ ಕಟ್ಟಿ ದುಡಿಯುತ್ತಿದ್ದರು. ಆ ಸಂದರ್ಭದಲ್ಲಿ ಒಂದು 
ಲೇಖನ ಬರೆದು ಜಿ.ಎಸ್‌. ಶಿವರುದ್ರಪ್ಪನವರಿಗೆ ತೋರಿಸಿದಾಗ ನೀವು ಶಬ್ದ 


ಕೃಪಣರು ಎಂದು ಬರೆದು ಉತ್ತೇಜಿಸಿದರೆ, ಪ್ರೊ ದೇ.ಜ.ಗೌ. ಇವರು 
ಅಂದವಾಗಿ ಬರೆಯುತ್ತಿದ್ದುದರಿರಿದ ಇವರನ್ನು ಕರೆದು ನಾಟಕದ 


ಹಸ್ತಪ್ರತಿಯನ್ನು ಕೊಟ್ಟು ಇದನ್ನು ಕಾಪಿ ಮಾಡಿಕೊಡಿ ಎಂದು ಹೇಳಿದರು. ಆ 
ಕೃತಿಯೇ ಕುವೆರಿಪು ಆವರ ಚಂದ್ರಹಾಸ. 1964ರಲ್ಲಿ ಎರಡನೇ ದರ್ಜೆಯಲ್ಲಿ 


ತೇರ್ಗಡೆಯಾದರು. ತಾವು 'ಸೃತಂತ್ರವಾಗಿರಬೇಕೆಂಬ ಹಂಬಲದಿಂದ 
ರಾಣಿಬೆನ್ನೂರಿನ ಬಳಿ ಇರುವ ಹನುಮನಹಟ್ಟಿಯ ರೂರಲ್‌ 


ಇನ್ಸ್‌ಟಿಟ್ಯೂಟ್‌ನಲ್ಲಿ ನಾಲ್ಕು ತಿಂಗಳು, ನಂಜಗೂಡಿನ ಕಡಗೋಳದ ತಾಲ್ಲೂಕು 
ಬೋರ್ಡ್‌ ಹೈಸ್ಕೂಲಿನಲ್ಲಿ ಒಂದು ತಿಂಗಳು, ಪಾಂಡವಪುರದ ಸಕ್ಕರೆ 
ಕಾರ್ಬಾನೆ ಹೈಸ್ಕೂಲಿನಲ್ಲಿ ಇಪ್ಪತ್ತು ದಿವಸ, ತಿರಮಕೂಡಲು ನರಸೀಪುರ 
ವಿದ್ಯೋ 'ದಯ 'ಪೌಢಶಾಲೆಯಲ್ಲಿ ಒಂದು ವರ್ಷ ಮೇಷ್ಟಾಗಿ ನಂತರ ಆಂಧ್ರದ 
ಕರ್ನೂಲು ಜಿಲ್ಲೆಯ ಆದೋನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 
ಉಪನ್ಯಾಸಕನಾಗಿ ಒಂದು ವರ್ಷ, ಅದಾದ ಮೇಲೆ ಮೈಸೂರಿನ ಬನುಮಯ್ಯ 
ಕಾಲೇಜನಲ್ಲಿ ಅಲ್ಲದೆ ತೀರ್ಥಹಳ್ಳಿಯಲ್ಲಿ ಹೊಸದಾಗಿ ಆರಂಭವಾಗಿದ್ದ ಪ್ರಥಮ 
ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್‌ ಉಪನ್ಯಾಸಕರಾಗಿ ಸೇವೆಸಲ್ಲಿಸಿದ ಇವರು 
ಕೊನೆಗೆ ಬೆಂಗಳೂರು ವಿಜಯ ಕಾಲೇಜಿಗೆ ಬಂದು 1968 ರಿಂದ 


2000ರವರೆಗೆ 33 ವರ್ಷಗಳ ಕಾಲ ಉಪನ್ಯಾಸಕರಾಗಿ, 
ಧ್ಯಾಪಕರಾಗಿ, ಅಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ 
ಸತಿಯನ್ನು ಹೊಂದಿದರು. ಕರ್ನೂಲಿನಲ್ಲಿ 


ಕ ವಿಶ್ವ ವಿದ್ಯಾಲಯದಿಂದ ಇಂಗ್ಲಿಷ್‌ 
ಎಂ.ಎ. ತೆಗೆದುಕೊಂಡು ಪಾಸು ಮಾಧಿದರು. ಸೀದಾ ಸಾದಾ 
ಸರಳ ವ್ಯಕ್ಷಿತ್ಸದ. ನೇರ ಮುಡಿಯ, 'ಪರ ಚಿಂತನೆಯ 
ಇವರು ' ವಿದ್ಯಾರ್ಥಿಗಳ ಹುಮಚ್ಛಿನ ಮೇಷ್ಟಾಗಿ 
ಜನಪ್ರಿಯರಾದರು. 6 ಮಂದಿಗೆ ಪ ಪಿಎಚ್‌ಡಿ ಮಾರ್ಗದಶ?ನ 
ಮಾಡಿದ ಇವರು ಶೇಷಾದ್ರಿಪುರಂ ಕಾಲೇಜು, ಎಂ.ಇ.ಎಸ್‌. 
ಮತ್ತು ಬೆಂಗಳೂರು ವಿ.ವಿ.ಯ ಸೆಂಟ್ರಲ್‌ ಕಾಲೇಜಿನಲ್ಲಿ ಸಂಜೆ ನಡೆಸುವಂತಹ 
ಎಂ.ವಿ ತರಗತಿಗಳನ್ನು ತೆಗೆಡುಕೊಳ್ಳುತ್ತಿದ್ದರು. ವಚನ ಸಾಹಿತ್ಯ ಒಂದು 
ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯವನ್ನು ಆಧರಿಸಿ ಮಹಾಪುಬಂಧ ರಚಿಸಿ 
ಡಾಕ್ಟರೇಟ್‌ ಪಡೆದರು. ಅನನ್ಯ ಕನ್ನಡ ಪೇಮಿಯಾದ ಡಾ. ಪಿ.ವಿ.ಎನ್‌. 
ಅವರು ಅನೇಕ ಕನ್ನಡ ಪರ ಚೆಳುಮಿಗಳಲ್ಲಿ ಪಾಲ್ಗೊಂಡರು. ಗೋಕಾಕ್‌ 
ಚಳುವಳಿಯಲ್ಲಿ ಪಾಲ್ಗೊಂಡ ಇವರು ಅನೇಕ ಹೋರಾಟಗಳಲ್ಲಿ ಇದ್ದರೂ 
ಯಾರಿಗೂ ಕಾಣದಂತೆ ಎಲೆಮರೆ ಕಾಯಿಯಾಗಿ ದುಡಿಯುತ್ತಿದ್ದಾರೆ. 


ಸಾಹಿತಿ ಕಲಾವಿಧರ ಬಳಗದ ಪ್ರಧಾನ ಸಂಚಾಲಕರಾಗಿ, ಕನ್ನಡ ಶಕ್ತಿ 
ಕೇಂದ್ರದ ಪ್ರಧಾನ ಕಾರ್ಯದ ಕ 
ಅಧ್ಯಕ್ಷರಾಗಿ ಉದಯಭಾನು ಕಲಾ; 
ಸೇವೆ' ಸಲ್ಲಿಸಿರುವ ಇವರು 
ಅಧ್ಯಕ್ಷರಾಗಿ ಕರ್ತವ್ಯ ಮಾಡುತ್ತಿದ್ದಾರೆ. 

ಸಾಹಿತ್ಯದ ಹಲವು ಪಕಾರಗಳಲ್ಲಿ ಕೃಷಿ ಮಾಡಿರುವ ಇವರು ಬಳ್ಳಿಗಾವೆ, 
ಕಾಯಕ ತತ್ವ, ಚಂಪೂ ಕವಿಗಳು, ವಚನ ಚಳುವಳಿ, ವಚನ ಸಾಹಿತ್ಯ-ಒಂದು 
ಸಾಂಸ್ಕೃತಿ ಶಿಕ ಅಧ್ಯಯನ, ವಚನ ವ್ಯಾಸಂಗ, ವಚನ ನಿರ್ವಚನ, ಕನ್ನಡತನ 
ಮತ್ತು "ಭಾರತೀಯತೆ, ವಚನ ಪರಿಸಃ ರ, ವಚನ ಸಮಗ್ರ, ಪ್ರೊ. ಎಲ್‌.ಎಸ್‌. 
ಶೇಷಗಿರಿರಾವ್‌, ಅನಿಸಿಕೆ-ಅನುಭವ, ಪ್ರೊ. ಎಂ.ವಿ. ಸೀತಾರಾಮಯ್ಯ, ಕನ್ನಡ 
ಸಾಹಿತ್ಯ ಪರಂಪರೆ ಮತ್ತು ಜನಚರಿತೆ, ಸಾಹಿತ್ಯ ಸಡಗರ, ಸಂಸ್ಕೃತಿ" ಕವಕೃತಿ 
ಎಂಬ "22 ಸಂಶೋಧನೆ. ಮತ್ತು ವಿಮರ್ಶಾ ಕೃತಿಗಳನ್ನೂ ಉಳಿಯ ದನಿ 
ಕಡಲ ಮೊರೆ ಎಂಬ ಪ್ರವಾಸ ಸಾಹಿತ್ಯಪನ್ನೂ ಸಮಾಜದ ಮೇಲೆ ವಿಜ್ಞಾನದ 
ಪುಭಾವ, ಮದುವೆ ಮತ್ತು ನೀತಿ, ಹನ್ನೆರಡನೇ ರಾತ್ರಿ, ಅರಿಸ್ಫೋಫೆನೀರ್ಸ್‌ 
ಎರಡು ನಾಟಕಗಳು, ಪಾಲ್ಕುರಿಕೆ ಸೋಮನಾಥನ ಬಸವಪುರಾಣ, 
ಅಶ್ನತ್ಯಾಮನ್‌, ಫಾರ್‌ ಫ್ರಮ್‌ ದ ಮ್ಯಾಡಿಂಗ್‌ ಕೌಡ್‌, ಬುವಿಯ ಬಸರಿಗೆ 
'ಯಣ, ಷೇಕ್ಸ್‌ಪಿಯರ್‌ನ ನಾಟಕ ಲೋಕ, ಭಾರತ 2020-ಹೊಸ ಯುಗಕ್ಕೆ 
ಮುಂಗಾಣ್ಯೆ, ಧರ್ಮಾಮೃತ, ಪಂಪ ರಾಮಾಯಣ, ಅಧಿಕಾರ ಮೀಮಾಂಸೆ, 
ವ್ಯೂಹ, ಸಾವಿನ ಸುತ್ತ ಸಂಸಾರ ಸುಖ, ಆದಿಪುರಾಣ ಗದ್ಯಾನುವಾದ, 
ಶ್ರೀರಾಮ ಕಥಾಮೃತ, ಪಾಶ್ಚಾತ್ಯ ತತ್ವಜ್ಞಾನಕ ಇತಿಹಾಸ (ಬರ್ಟೆಂಡ್‌ ರಸೆಲ್‌), 
ಎದೆಯೊಳ್‌, ತತ್ಲೋಪ 'ಫ್ಲವಸಿಂಹ, ಎಂಬ 21 ಅನುವಾದ ಕೃತಿಗಳನ್ನು 
ಸಾಮಾನ್ಯ, ಅಂತರ, ವಿಕಾಸ, ಶೋಧನೆ, ನಿರ್ಧಾರ, ಹೋರಾಟ ಸಂದಿಗ್ಗ, 
ಪರಿಸ್ಥಿತಿ , ಧರ್ಮಕಾರಣ ಎಂಬ 9 ಕಾದಂಬರಿಗಳನ್ನು ರಚಿಸಿ ಕನ್ನಡ ಸಾರಸ್ವತ 
ಲೋಕವನ್ನು ಸಮೃದ್ಧಗೊಳಿಸಿದ್ದಾರೆ, ಇಷ್ಟೇ ಅಲ್ಲದೆ ನಾಡಿನ ಅನೇಕ 
ಪತ್ರಿಕೆಗಳಿಗೆ ಲೇಖನ, "ಸಣ್ಣಕತೆ, ಬರೆದಿದ್ದಾರೆ. ತಮ್ಮ ವಿಫುಲವಾದ ಮತ್ತು 
ವೈವಿಧ್ಯಪೂರ್ಣವಾದ ಕೃತಿಗಳನ್ನು ನೀಡಿರುವ ಇವರು ತಮ್ಮ 80ನೇ 
ವಯಸ್ಸಿನಲ್ಲೂ ಉತ್ಸಾಹವನ್ನು ಕಡಸು ಮಾಡಿಕೊಂಡಿಲ್ಲ. ಇತ್ತೀಚಿಗಷ್ಟೆ 80ರ 
ಸಂಭ್ರಮ ಕಾರ್ಯಕ್ರಮವನ್ನು ಉದಯಭಾನು ಕಲಾಸಂಘ, ಬಿ.ಎಂ.ಶ್ರೀ. 
ಪ್ರತಿಷ್ಠಾನ ಮತ್ತು ಅಭಿನಂದನಾ ಸಮಿತಿ ವಿಶಿಷ್ಟ ಕಾರ್ಯಕ್ರಮವನ್ನು ರೂಪಿಸಿ 
ಯಶಸ್ವಿಯಾಗಿದೆ. 

ಪ್ರಾಚೀನ ಸಾಹಿತ್ಯದಿಂದ ಆಧುನಿಕ ಸಾಹಿತ್ಯದವರೆಗೆ ಅಧ್ಯಯನ 
ಮಾಡಿರುವ ಅವರ ಓದಿನ ಹರಹು ಅನಾಮಾನ್ಯವಾದುದು. ಎಷ್ಟೇ ಬೆಳೆದರೂ 
ಬೀಗದೆ ಬದುಕು ಸಾಗಿಸಿ ಎಲ್ಲರಿಗೂ ಆದರ್ಶ: 'ಫಾಯರಾಗಿ ನಡೆಯುತ್ತಿರುವ 
ಇವರು ನಮಗೂ ಆದರ್ಶಪ್ರಾಯರು. 


3 


[a] 


ಖ್‌ 


ಭಾಷಾ ವಿಜ್ಞಾನಿಗಳು. ಗಂಥ ಸಂಪಾದಕರು, ಪುಸಿದ್ಧ 
ಸಾಹಿತಿ, ಶೇಷ ವಾಗ್ರಿ ವಿದ್ಯಾರ್ಥಿಗಳ ನೆಚ್ಚಿನ 'ಧ್ಯಾಪಕ, 
ಸ್ಟಾ ರ್ಲೀತ್ತರಗಳೆ ಕೊಂಡಿ ಹಾಗೂ ಕನ್ನಡ 
ಸಾಹಿತ್ಯ ಪತ್ತಿನ ಮಾಜಿ ಅಧ್ಯಕ್ಷರೂ ಆದ ಹಂಪ; ಸಂದ್ರ 
ಪದ್ಗನಾಭಯ್ಯ ನಾಗರಾಜಯ್ಯ ಅಪರು "ಹಂಪನಾ' ಎಂದೇ 
ಸುಪ್ತಸಿದ್ದರು. ಅಕ್ಟೋಬರ್‌ 7. 1936ರಲ್ಲಿ ಚಿಕ್ಕಬಳ್ಳಾಪುರ 
ಜಿಲ್ಲೆ _ಗೌಂಜದನೂರು ತಾಲ್ಲೂಕಿನ ಹಂಪಸಂದದಲ್ಲಿ 
ವಿದ್ಧಾಂಸರು, ಶಾನುಭೋಗರೂ ಆಗಿದ್ದ 
ನು ಓನಹಳ್ಳಿ ತಂಗಳೂರು, ಹಂಪಸಂದ್ರ ಗ್ರಾಮಗಳಿಗೆ 
ಪದ್ಮನಾಭಯ್ಯ' ಮತ್ತು ಪದ್ಮಾವತಮ್ಮನವರ ಮಗನಾಗಿ ಜನಿಸಿ 
ಪ್ರಾರಂಭಿಕ ಶಿಕ್ಷಣವನ್ನು ಗೌರಿಬಿದನೂರು ಮತ್ತು ಮಧುಗಿರಿಯಲ್ಲಿ ಮುಗಿಸಿ 
ಇಂಟರ್‌ ಮೀಡಿಯೆಟ್‌ಅನ್ನು ತುಮಕೂರಿನಲ್ಲಿ ಓದಿದರು. ನಂತರ 
ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಆನರ್ಸ್‌ ಮತ್ತು ಎಂ.ಎ. 
ಪದವಿಗಳನ್ನು ಪಡೆದುಕೊಂಡರು. ಕುವೆಂಪು, ತೀ.ನಂ.ಶ್ರೀ, ಡಿ.ಎಲ್‌. 
ನರಸಿಂಹಾಚಾರ್‌, ಎನ್‌.ವಿ. ಪರಮೇಶ್ವರ ಭಟ್ಟ ಕೆ. ವೆಂಕಟರಾಮಪ್ಪ 
ಮತ್ತು ದೇ. ಜವರೇಗೌಡರಂತಹ ಸಾಹಿತ್ಯದ ದಿಗ್ಗ್ದಜರುಗಳಿಂದ 
ಸ್ಫೂರ್ತಿಯನ್ನು ಪಡೆದುಕೊಂಡರು. ಅಧ್ಯಯನ ಮುಂದುವರಿಸಿದ ಇವರು 
ಪಡ್ತಾ ಸ ಕೃತಿಯನ್ನು ಕುರಿತು ಸಂಶೋಧನೆ ಮಾಡಿ ಮಹಾ ಪ್ರಬಂಧ 
ಸ (ಪಿಎಚ್‌ಡಿ) ಬೆರಿಗಳೂರು ವಿ.ವಿ.ಯಿಂದ ಡಾಕ್ಟರೇಟ್‌ ಪದವಿ 
pre ಶಿಕ್ಷಕರಾಗಬೇಕೆಂಬ ಆಸೆಯಿಂದ ಒದಗಿಬಂದ 
ಅಮಲ್ಲಾರ ಹುದ್ದೆಯನ್ನು ನಿರಾಕರಿಸಿದರು. 1959ರಿಂದ 1970ರ ನಡುವೆ 
ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಉಪನ್ಯಾಸಕ ವೃತ್ತಿ ಆರಂಭಿಸಿ 
ಮಂಡ್ಯ, ದಾವಣಗೆರೆ, ಸಹ್ಯಾದ್ರಿ ಕಾಲೇಜು $ವಮೊಗ್ಗ, ಸರ್ಕಾರಿ 
ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಬೆಂಗಳೂರಿನ ಸೆಂಟ್ರಲ್‌ ಕಾಲೇಜಿಗೆ 
ಬಂದು, ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಾಧ್ಯಾಪಕರಾಗಿ, 
ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿದರು. 


1966 ರಿಂದ 74ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ 
ಕಾರ್ಯದರ್ಶಿಯಾಗಿ, 1978-86ರವರೆಗೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. 
ಇವರ ಅಧಿಕಾರಾವಧಿಯಲ್ಲಿ ಪರಿಷತ್ತಿನ ಚಟುವಟಿಕೆಗಳ ವಿಕೇಂದ್ರೀಕರಣ, 
ಹೊರನಾಡುಗಳಲ್ಲಿ, ಗಡಿನಾಡುಗಳಲ್ಲಿ ಚಟುವಟಿಕೆ ನಡೆಸುವುದು, ವಜ್ರ 
ಮಹೋತ್ಸವ ಕಟ್ಟಡ ನಿರ್ಮಾಣ, ಜಾನಪದ ವೈಧ್ಯಕೋಶ, ಜಾನಪದ 
ವಿಶ್ವಕೋಶ, ಬೆಳೆಬಿಟ್ಟ ಬಳ್ಳಿಮಾಲೆ ಮಕ್ಕಳ ಮತತ ಮಾಲೆಯಂತಹ 
ಗುರುತರವಾದ ಕೆಲಸಗಳನ್ನು ಮಾಡಿದರು. ಕನ್ನಡ ಎಲ್ಲಾ ಕ್ಷೇತ್ರಗಳಿಗೆ 
ಸಂಬಂಧಿಸಿದ ಎವಿ: ಧ ಲೇಖಕರ 500 ಮೌಲಿಕ ಕೃತಿಗಳನ್ನು ್ನ್ನ ಪಕಟಿಸಿದರು. 
ಯುನೆಸ್ಕೋ [979ನೇ ವರ್ಷವನ್ನು ಅಂತರಾಷ್ಟ್ರೀಯ ಮಕ್ಕಳ 
ವರ್ಷವೆಂದು ಘೋಷಿಸಿದ ಸಂದರ್ಭದಲ್ಲಿ ಮೌಲಿ; ಕವಾಡೆ ಇನ್ನೂರು ಹಿ 
ಸಾಹಿತ್ಯ ಕೃತಿಗಳನ್ನು ಪ್ರಕಟಿಸಿದರು. 

ಹಂಪನಾ ಅವರು ತಮ್ಮ ಅಧ್ಯಾಪಕ ವೃತ್ತಿಯ ಜತೆ ಜತೆಯಲ್ಲೇ 
ಬೆಂಗಳೂರು ಎ.ವಿ, ಮೈಸೂರು ಎ.ವಿ, ಮಂಗಳೂರು ಎ.ಎ 
ಮದರಾಸು ವಿ.ಎ. ಸುಧುರೈ ವಿ.ವಿ.ಗಳಲ್ಲಿ ಉಪನ್ಯಾಸ ನೀಡಿದ್ದಾರೆ. 28 
ದೇಶಗಳಲ್ಲಿ ಹತ್ತಾರು ಸಾಹಿತ್ಯ ಸಮ್ಮೇಳನಗಳ "ಅಧ್ಯಕ್ಷತೆ 
ವಹಿಸಿಕೊಂಡಿದ್ದಾರೆ. 'ಉದಾಹರಣೆಗಾಗಿ- ಟೊರೆಂಟೊ, ಬುಡಾಪಸ್ಸ್‌ 
ಮಾಂಟ್ರಿಯಲ್‌, ಲಂಡನ್‌, ನವದೆಹಲಿ ಹಾಗೂ ಕೊಲ್ಕತ್ತ ಇತ್ಯಾದಿ. 

1977-79ರ ಅವಧಿಯಲ್ಲಿ ಜೈನ ಸಂಶೋಧನಾ ಕೇಂದ್ರದ 
ನಿರ್ದೇಶಕರಾಗಿಯೂ ಜವಾಬ್ದಾರಿ ನಿರ್ವಹಿಸಿರುವ ಇವರು ಮಂಗಳೂರು 
ವಿಶ್ವವಿದ್ಯಾಲಯದ ಸಿಂಡಿಕೇಟ್‌ ಸದಸ್ಯರಾಗಿ, ಕನ್ನಡ ಮತ್ತು ಸಸಿ 
ಇಲಾಖೆಯ ನಿರ್ದೇಶಕರಾಗಿ, ರಾಷ್ಟಕವಿ ಕುಪಂಪು ಪಿ ಷ್ಲಾನ 
ಅಧ್ಯಕ್ಷರಾಗಿ ಉತ್ತಮೋತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. 


ಸ್ಥಾತಂತ್ಯದ ಕಿಚ್ಚು ಪ್ರಖರವಾಗಿ ಇದ್ದ ಕಾಲದಲ್ಲಿ ಮಂಡ್ಯದಲ್ಲಿ 
ವಿದ್ಯಾಭ್ಯಾಸ ಮಾಡಲು" ಚಿಕ್ಕಮ್ಮನ ಮನೆಗೆ" ಬಂದ ಇವರ ಮೇಶೆ 


ಚೈತನ್ಯದ ಚಿಲುಮೆ 


ಪರಿಣಾಮ ಭೀರಿತು. ಅಷ್ಟೇ ಅಲ್ಲದೆ ಇವರಲ್ಲಿ ಸ್ವಾತಂತ್ರ್ಯ 
ಪ್ರೇಮವನ್ನು ಉಂಟುಮಾಡಿತು. ಬಾಲಕರಾಗಿದ್ದ ನವರಿಗೆ 
ದೇಶಪೇಮದ ಜತೆಗೆ ಇವರು ಎಂ.ಎ. ಅಧ್ಯಯನ 
ಮಾಡಲು ಸೇರಿಕೊಂಡಾಗ ಕುವೆಂಪು ಅವರು ಹೇಳಿದ 
“ಮಳೆಗಾಲದಲ್ಲಿ ಬಂದ ಪ್ರವಾಹದ ರೀತಿಯಲ್ಲಿ 
ಬಂದಿದ್ದೀರಿ, ಈ ಪ್ರವಾಹದಲ್ಲಿ ಕನ್ನಡ ಕೊಚ್ಚಿ 
ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ 'ನಿಮ್ಮ ಮೇಲೆ 
ಇದೆ' ಎಂಬ ಮಾತು ಇವರಲ್ಲಿ ಕನ್ನಡ ಪೇಮವನ್ನು 
ಇನ್ನು ಹೆಚ್ಚು ಮಾಡಿತು. ಇಂಟರ್‌ ಮೀಡಿಯಟ್‌ನಿಂದಲೇ 
ಸಹಪಾಠಿಯಾಗಿದ್ದ. ಕೊತ್ತಕೊಂಡು ರಂಗಧಾಮ 
ನಾಯಕ ಕಮಲಮ್ಮ (ಸಿ.ಆರ್‌. ಕಮಲಮ್ಮ) ಅವರನ್ನು ನೋಡ 
ನೋಡುತ್ತಲೆ ಪ್ರೇಮಾಂಕುರವಾಗಿ ಅಂತರ್ಜಾತಿ ವಿವಾಹದ ಮನೆತನದ 
ವಿರೋಧವನ್ನು ಕಟ್ಟಿಕೊಂಡು ಜೈಸಿದ ಇವರು "ಸತಿ ಪತಿಗಳೊಂದಾದ ಭಕ್ತಿ 
ಹಿತಮಪ್ತುದು ಶಿವಂಗೆ" ಎನ್ನುವಂತೆ ಕನ್ನಡಮೃನಿಗೆ 
ಮೆಚ್ಚುಗೆಯಾಗುವಂತಹ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು 
ಬರುತ್ತಿದ್ದಾರೆ. ಜೈನ ಧಾರ್ಮಿಕ ವಾತಾವರಣದಿಂದ ಬಂದ ಇವರು 
ಯವುದೇ ಜಾತಿ, ಮಠ, ಪಂಥಗಳಿಗೆ ಅಂಟಿಕೊಳ್ಳದೆ "ಮಾನವ ಕುಲಂ 
ತಾನೊಂದೆ ವಲಂ” ಎನ್ನುವಂತೆ ನಡೆಯುತ್ತಿದ್ದಾರೆ. ಶವಣಬೊಳಗೊಳದ 
ಮಹಾಮಸ್ತಕಾಭಿಷೇಕದಲ್ಲಿ ಪಾಲ್ಗೊಳ್ಳುವುದಷ್ಟೇ ಅಲ್ಲದೆ ಐದು 
ಕುಂಬಾಭಿಷೇಕದ ವೀಕ್ಷಕ ವಿವರಣೆಯನ್ನು ನೀಡಿದ್ದಾರೆ. 

ಸರಸ್ವತಿ ಔರಸ ಪುತ್ರರೆಂಬ ಹೆಗ್ಗಳಿಕೆಗೆ ಪಾತ್ರರಾದ ಇವರು ಕನ್ನಡ 
ಸಾಹಿತ್ಯ ಲೋಕಕ್ಕೆ ವಿವಿಧ ಪ್ರಕಾರಗಳಲ್ಲಿ 115 ಸ್ವತಂತ್ರ ಕೃತಿಗಳನ್ನು 
ನೀಡಿದ್ದಾರೆ. ಇಂಗ್ಲಿಷಿನಲ್ಲಿಯೂ ಸು ಸುಮಾರು 11 ಮೌಕಿಕವಾದ ಕ್ರ ತಿಗಳನ್ನು 
ನೀಡಿದ್ದಾರೆ. ಪಚ್ಚೆತೆನೆ, ಸಂಕೃತಿ, ಸಂಕರ್ಷಣ, ಬರಪಬಾಗಿನು 
ಹಂಗ್ರಂಥಾವಳಿ, ಹಂಪನಾ ಪಾಜ್ಜಯ ಎಂಬ ಸಂಭಾವನಾ ಗ್ರಂಥಗಳು 
ಹೊರಬಂದಿವೆ. 83ರ ಹರೆಯದಲ್ಲಿ ತುಂಬು ಜೀವನೋತ್ಸಾಹದೊಡನೆ 
ಸಾರ್ಥಕ ಜೀವನ ಸಾಗಿಸುತ್ತಿರುವ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ 
ಪ್ರಶಸ್ತಿ ಜಾನಪದ ಯಕ್ಷಗಾನ ಪ್ರಶಸ್ತಿ, ಶಿಸು ಸಾಹಿತ್ಯಕ್ಕೆ ನೀಡುವ ರಾಷ್ಟ್ರೀಯ 
ಸಿ ಚಾವುಂಡರಾಯ ಪ ಸಿ ಕಾವ್ಯಾನಂದ" ಪ್ರಶಸಿ, ರಾಜ್ಯೋತ್ಸವ 
ಕ ಶಾಸನ ಸಾಹಿತ್ಯ ಪ್ರಶಸ್ತಿ. ಅತ್ತಿಮೆ ಪ್ರತಿಷ್ಠಾನದ ಚಿನಾಮಂಗಳ 
ಪ್ರಶಸ್ತಿ ಮತ್ತು ಹಂಪಿ 'ವತ್ವವಿದ್ಯಾನಿಲಯ ಕೊಡಮಾಡುವ ನಾಡೋಜ 
ಪದವಿಯನ್ನು ಪಂಪ ಪ್ರಶಸ್ತಿ, ಶಂಬಾ ಜೋಷಿ ಪ್ರಶಸ್ತಿ, ಅಮೇರಿಕಾದ 
ಜ್ಯುವೆಲ್ಸ್‌ ಆಫ್‌ ಜೈನ್‌ ಅವಾರ್ಡ್‌, ಫೌಂಡೇಷನ್‌ ಆಫ್‌ ಸಾರ್ಕ್‌ ರೈಟರ್ಸ್‌ 
ಅಂಡ್‌ ಲಿಟರೇಚರ್‌ 2023ರ ಸಾರ್ಕ್‌ ಲಿಟರೇಚರ್‌ 
ಅರ್ಡ್‌ರನ್ನುನ ನೀಡಿ ಗೌರವಿಸಿವೆ. ದ್ರಾವಿಡ ಭಾಷಾ ವಿಜ್ಞಾನ, ಭಾರತದ 

'ಷಾಸಮಸ್ಯೆ ಭಾಷಾ ವಿಜ್ಞಾನಿಗಳು, ಪಂಪಭಾರತ ಸಂಗಹ, ಭರತೇಶ 
Kasi ಧನ್ಗಃ 'ಮಾರ ಚರಿತೆ, ಸೌರವ ಭಾರತ, ಚಂದ್ರಸಾಗರ ಪರ್ಣಿಯ 
ಕೃ ಗಳು, ರತ್ನಾ ಕರನ ಹಾಡುಗಳು, ದಾನ ಚಿಂತಾ: ಗಾಮಣಿ | ಅತ್ತಿಮಜ್ಯೆ ಸಮಗ್ರ 
ಜೈನ ಸಾಹಿತ್ಯ. ಸಂಪುಟಗಳ ಮಾಲಿಕೆಯಲ್ಲಿ ರನ್ನ ಪೊ ಪೊನ್ನರ ಕೃತಿ 
ಸರಿಪುಟಗಳು. ನಾಗಶ್ರೀ ಸವ್ಯಸಾಚಿ ಪಂಪ ಕಾದಂಬರಿಗಳು, ಚಾರುಪಸಂತ 
ಕಾವ್ಯಕೃತಿ, ಕರ್ನಾಟಕದ ಜಾತ್ರೆಗಳು, ಜಾನಪದ ಕಲಾವಿದರ ಸೂಚಿ, 
ಮುಂತಾದ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಸದಾ ಹಸನ್ಮುಖಿಗಳಾದ ಇವರು 
ಕಿರಿಯರಿಂದ ಹಿರಿಯರವರೆಗೆ ಆದರ್ಶಪ್ರಾಯರಾಗಿ ನಮ್ಮ ನಡುವೆ 
ಚಟುವಟಿಕೆಯಿಂದ ಇದ್ದಾರೆ. ಈಗಲೂ ಜಿ. ನಾರಾಯಣ 
ಶತಮಾನದಾಚರಣೆ ಸವಿನಯ ಗೌರವ ಅಧ್ಯಕ್ಷರಾಗಿ ಅನೇಕ 
ಕಾರ್ಯಕ್ರಮಗಳನ್ನು ರೂಪಿಸುವುದರ ಜತೆಗೆ ದಿನಾಂಕ 25-26 ಮಾರ್ಚ್‌ 
2023 ಎರಡು ದಿನಗಳು ಪ್ರಾಚೀನ ಕಾವ್ಯಗಳನ್ನು ಆಧರಿಸಿ ಸಂಕಿರಣವನ್ನು 
ನಡೆಸುತ್ತಿದ್ದಾರೆ. ಇಂತಹ ಮಹಾನ್‌ ವ್ಯಿಗಳ ಮಾರ್ಗದರ್ಶ: 'ನದಲ್ಲಿ ನಮ್ಮ 
ಉದಯೆಭಾನು ಕಲಾಸಂಘವು ನಡೆಯತಿ ತ್ತಿರುವುದು ಹೆಮ್ಮೆಯ ವಿಚಾರ. 


ಸಂಸೆಯು 


[s] 


UDAYASOURABHA Kannada Quarterly March 2023, Page 12 


\ 
[ 

'ಅವ್ವ ಸೇವಾ ಟ್ರಸ್ಟ್‌, ಹುಬ್ಬಳ್ಳಿ, ದಿನಾಂಕ 26.03.2023ರಂದು ಆಯೋಜಿಸಿದ್ದ ಅವ್ವ ಪ್ರಶಸ್ತಿ ಪುರಸ್ಕಾರ ಸಮಾರಂಭದಲ್ಲಿ (ಕುಳಿತಿರುವವರು ಎಡದಿಂದ) 
ಉದಯಭಾನು ಕಲಾಸಂಘದ ಸಂಸ್ಥಾಪಕ ಕಾರ್ಯದರ್ಶಿ ಎಂ. ನರಸಿಂಹ, ಶಾಂಭವಿ ಅನಾಥಾಶ್ರಮದ ಪ್ರೇಮಾ ಸುಂದರ್‌, ಕ್ರೀಡಾ ಪಟು ಅರ್ಜುನ್‌ ದೇವಯ್ಯ, 
ಗಾಯಕಿ ಬಿ.ಕೆ. ಸುಮಿತ್ರಾ, ಸುಮಂಗಲಿ ಸೇವಾಶ್ರಮದ ಎಸ್‌.ಜಿ. ಸುಶೀಲಮ್ಮ, ಇಸ್ರೊ ಮಾಜಿ ಅಧ್ಯಕ್ಷ ಎ.ಎಸ್‌. ಕಿರಣ್‌ ಕುಮಾರ್‌, ಸಾಹಿತಿ ಹೆಚ್‌.ಎಸ್‌. 
ಶಿವಪ್ರಕಾಶ್‌, ರಂಗಭೂಮಿ ಕಲಾವಿದೆ ಪ್ರತಿಭಾ ನಾರಾಯಣ್‌, ಜಾನಪದ ಕಲಾವಿದ ತಂಬೂರಿ ಬೋರಯ್ಯ ಅವರಿಗೆ ಅವ್ವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು, 
(ನಿಂತವರು ಎಡದಿಂದ) ಅವ್ವ ಸೇವಾ ಟ್ರಸ್ಟ್‌ನ ಕಾರ್ಯದರ್ಶಿ ಶಶಿ ಸಾಲಿ, ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆ ಹೆಚ್‌.ಎಲ್‌. ಪುಷ್ಪ, ಸಿದ್ಧಗಂಗಾ ಮಠದ 


ಸಿದ್ಧಲಿಂಗ ಸ್ಟಾಮೀಜಿ, ರಾಜ್ಯಪಾಲ ಥಾವರಚಂದ್‌ ಗೆಹಲೋತ್‌, ವಿಧಾನ ಪರಿಷತ್‌ ಸಭಾಪತಿ ಹಾಗೂ ಅವ್ವ ಟ್ರಸ್ಟ್‌ ಅಧ್ಯಕ್ಷ ಬಸವರಾಜ ಹೊರಟ್ಟಿ, 
ಹೈಕೋರ್ಟ್‌ ನ್ಯಾಯಮೂರ್ತಿ ಕೃಷ್ಣ ಎಸ್‌. ದೀಕ್ಷಿತ್‌, ರಂಗಕರ್ಮಿ ಕೆ.ಎ. ನಾಗರಾಜ ಮೂರ್ತಿ ಇದ್ದಾರೆ. 


(3) 


ಉದಯಪೌರಭ 
UDAYASOURABHA 


ಇವರಿಂದ From 
ಗೌರವ ಕಾರ್ಯದರ್ಶಿ ಬ ಮ y ಗ) 
_ ಬ layabhanu Kalasangha (R. 

ಉದಯಭಾನು ಕಲಾಸಂಘ (ನೋಂ) Ramakrishna Math Layout 

ಗವಿಪುರ ಸಾಲು ಛತ್ರಗಳ ಎದುರು Opp. Gavipura Choultry Block 
ಮಕ್ನಷ್ಠ ಮಠ ಬಡಾವಣೆ Kempegowdanagar 

pd ಬಡಾ: Bengaluru - 560 019 

ಕೆಂಪೇಗೌಡನಗರ Ph.: 080-26609343 

ಬೆಂಗಳೂರು-560 019 Telefax : 080-26601831 


yh | ಇನ 
. ದೂರವಾಣಿ : 080-26609343 
ನವೀಕೃತ ಸಾರ್ವಜನಿತ ಪುಸ್ತಕ ಭಂಡಾರ ಮತ್ತು ಟೆಲಿಫ್ಯಾಕ್ಸ್‌ : 080-26601831 
ವಾಚನಾಲಯದಲ್ಲಿ ಸರಸ್ಪತಿ ಪೂಜೆಗೆ ಬಂದ ಅತಿಥಿಗಳು 


E-mai:udayabhanu_{985@yahoo.coin Website: wuwudayabhanu.org 


Printed by : M. Narasimh © 
No.3658, ‘Omk , 2ಗರೆ Bengaluru - 560 085, Published at ; Udayabhanu Kalasangha (R) 
Opposite Gavipura Choultry, Ramakrishna Mult Layout, Kempegowdanagar, Bengaluru - 560 019. Editor : Dr. Shantharaju 


